ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ : 1433 
ಸದಸ್ಯರ ಹೆಸರು : ಶ್ರೀಪಿ.ಎಂ.ಇಬ್ರಾಹಿಂ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 23.09.2021. 

ಕ್ರಮ ಪ್ರಶ್ನೆ ಉತ್ತರ 

ಸಂಖ್ಯೆ 

(ಅ) | ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ 2021-22 ನೇ 
ಇಲಾಖೆಯಲ್ಲಿ 2021-22 ನೇ ಸಾಲಿನ |ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಸರ್ಕಾರಿ' ಕಾರ್ಯಕ್ರಮಗಳು, 
ಕಟಾ ESR ಫಿ ಸರ್ಕಾರಿ |ಪೆಜಾರೆ ಮತ್ತು" ಮಾಹಿತಿ. ಕಿಕ್ಷಾ ಹಾಗೂ ಸಂವತನೆಗಾಗಿ 
ಕಾರ್ಯಕ್ರಮಗಳು, ಪ್ರಜಾರ ಮುತ್ತು ರೂ.150.00 ಕೋಟಿಗಳ ಅನುದಾನಕ್ಕೆ ಅನುಮೋದನೆ ನೀಡಿದ್ದು, 

- ಇಲ್ಲಿಯವರೆಗೆ ಎರಡು ಕಂತಿನ ಮೊತ್ತ ರೂ.75.00 ಕೋಟಿಗಳ 
ಮಾಹಿತಿಗಾಗಿ ಎಷ್ಟು ಹಣ ಬಿಡುಗಡೆ ದಾನವನ್ನು ಬಿಡುಗಡೆ ಮಾಡಲಾಗಿದೆ. 
ಮಾಡಲಾಗಿದೆ. . 

(ಆ) | ವಿವಿಧ ಪತ್ರಿಕೆಗಳು ಹಾಗೂ ಡಿಜಿಟಲ್‌ | ವಿವಿಧ ಮುದ್ರಣ ಹಾಗೂ ವಿದ್ಯುನ್ಮಾನ ವಾಹಿನಿ ಮತ್ತು ಡಿಜಿಟಲ್‌ 
ಮೀಡಿಯಾಗಳಿಗೆ ಎಷ್ಟು ಹಣವನ್ನು ಕ್ಯಾಂಪೇನ್‌ ಗಳ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು 
ಕಾಯಿರಿಸಲಾಗಿದೆ ಜನಸಾಮಾನ್ಯರಿಗೆ ಅರಿವು ಮೂಡಿಸಲು ಪ್ರಕಟವಾಗುವ 

ಜಾಹೀರಾತು 'ವೆಚ್ಚ ಭರಿಸಲು ಒಟ್ಟು ರೂ60.00 ಕೋಟೆ 
ಅನುದಾನವನ್ನು ಕಾಯ್ದಿರಿಸಲಾಗಿದೆ. 

ಇ) ಈಯೋಜನೆಯನ್ನು ಅನುಷ್ಠಾನಗೊಳಿಸಲು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸಮಿತಿಯನ್ನು 
ಸಮಿತಿಯನು ರಚಿಸಲಾಗಿದೆಯೇ : ರಚಿಸಲಾಗಿರುವುದಿಲ್ಲ. ಸರ್ಕಾರದ ಆದೇಶ ಸಂಖ್ಯೆ : ಕೆಸಿಐ 

} 1ಪಿಐಪಿ/134/2021 (ಬಾಗೆ), ದಿನಾಂಕ : 21-6-2021 ರ ಆದೇಶದಲ್ಲಿ 
ಕ್ರಿಯಾ ಯೋಜನೆಯನ್ನು ಅನುಮೋದಿಸಲಾಗಿದೆ. ಅದರಂತೆ 
ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತದೆ. 

ಈ) ಸರ್ಕಾರದ ಯಾವ ಯಾವ ಇಲಾಖೆಗಳಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಯಾವುದೇ 
i ನೀಡಲಾಗಿದೆ? | ಇಲಾಖೆಗಳಿಗೆ ಜಾಹೀರಾತು, ನೀಡುವುದಿಲ್ಲ. ವಾರ್ತಾ ಮತ್ತು 
(ವಿಷರಗಳನ್ನು ನೀಡುವುದು) ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ರಾಜ್ಯ ಮಟ್ಟದ ವಿಶೇಷ 

ಸಭೆ, ಸಮಾರಂಭಗಳು, ಜಯಂತಿ ಆಚರಣೆಗಳು, ಸರ್ಕಾರದ 
ವಾರ್ಷಿಕ ದಿನಾಚರಣೆ, ಪ್ರಮುಖ ಯೋಜನೆಗಳ ಲೋಕಾರ್ಪಣೆ 
ಹಾಗೂ ರಾಜ್ಯಸಾಷ್ಟೀಯ  ಹೆಬ್ಬಃದಿನಾಚರಣೆಗಳು ಕುರಿತ 
ಜಾಹೀರಾತುಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾಗುತ್ತದೆ. 


ಸಂಖ್ಯೆ: ಕೆಸಿಐ-ಪಿಐಪಿ/26012021 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


